ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 


188 (COL 


ಸದಸ್ಯರ ಹೆಸರು 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸುವ ದಿನಾಂಕ 


20.03.2020 


ಉತ್ತರಿಸುವವರು ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕ್ರ.ಸಂ ಪಶ್ನೆ ಉತ್ತರ 
(ಅ) | ಬಾಗಲಕೋಟೆ ಜಲ್ಲೆ ಚಜೀಳಗಿ | ಹೌದು. 
ತಾಲ್ಲೂಕಿನ ತೆಗ್ದ ಗ್ರಾಮ | ಜೀಳಗಿ ತಾಲೂಕಿನಲ್ಲಿ ತೆಗ್ಗಿ ಗ್ರಾಮವು ಗ್ರಾಮ ಪಂಚಾಯತ ಕೇಂದ್ರ 
ಪಂಚಾಯತ್‌ ವ್ಯಾಪ್ತಿಯಲ್ಲಿ ಬರುವ ಸ್ಥಾನವಾಗಿದ್ದು, 2೦1ರ ಜನಗಣತಿಯ ಪ್ರಕಾರ ೮18 ಜನಸಂಖ್ಯೆ 
ತೆಗ್ದಿ ಗ್ರಾಮ ಸಾವಿರಾರು | ಹೊಂದಿದೆ. 


ಜನಸಂಖ್ಯೆಯುಳ್ಳ ಗ್ರಾಮವಾಗಿದ್ದು, 
ಹಾಗೂ ಸದರಿ ಗ್ರಾಮವು ಗ್ರಾಮ 
ಪಂಚಾಯುತಿಯ 
ಕೇಂದ್ರವಾಗಿರುವುದು ಸರ್ಕಾರದ 
ಗಮನಕ್ಷೆ ಬಂದಿದೆಯೇ; 


(ಆ) 


ಸದರಿ ಗ್ರಾಮ ಪಂಚಾಯುತಿಯ 
ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರಿಗೆ 
ಹಾಗೂ ಗ್ರಾಮಫ್ಸರಿಗೆ ಸಾಮೂಹಿಕ 
ಶೌಚಾಲಯ ಇಲ್ಲದಿರುವುದು ನಿಜವೇ: 
(ಸಂಪೂರ್ಣ ವಿವರ ನೀಡುವುದು) 


* ಸದರಿ ಗ್ರಾಮ ಪಂಚಾಯುತಿ ವ್ಯಾಪ್ತಿಯಲ್ಲರುವ ಕುಟುಂಬಗಳಗೆ 
ವೈಯುಕ್ತಿಕ ಗೃಹ ಶೌಚಾಲಯಗಳನ್ನು ನಿರ್ಮಾಣ 
ಮಾಡಲಾಗಿದ್ದು, ಸ್ಥಳದ ಅಭಾವ ಹಾಗೂ ಸಾರ್ವಜನಿಕ 
ಸ್ಥಳಗಳಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಸಮುದಾಯ; 
ಗುಂಪು ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿರುತ್ತದೆ. 


© SBM & MGNEREGA ಸಮಪ್ಪಯಗೊಳಸಿಕೊಂಡು 18 
ಕೊಠಡಿಯುಳ್ಳ 3 ಸಮುದಾಯ ಶೌಚಾಲಯ ನಿರ್ಮಾಣ 
ಮಾಡಿ, ನೀರಿನ ಸೌಲಭ್ಯ ಒದಗಿಸಲಾಗಿದೆ. 

* ವೈಯಕ್ತಿಕ ಒಡೆತನದ 4 ಸ್ಥಳಗಳಲ್ಲ ಗುಂಪು 
ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. 

e SM & MGNEREGA eB ಸಮಪ್ಪಯಗೊಳಸಿಕೊಂಡ 1 
ಸಮುದಾಯ ಶೌಚಾಲಯ ಪ್ರಗತಿಯಲ್ಲರುತ್ತದೆ. ಈ ತಿಂಗಳ 
ಅಂತ್ಯಕ್ಷೆ ಪೂರ್ಣಗೊಳಸಲಾಗುವುದು. 


(ಇ) 


ಸದರಿ ಗ್ರಾಮ ಪಂಚಾಲುತಿಯೆಲ್ಲ 
ಸಾರ್ವಜನಿಕರಿಗೆ ಹಾಗೂ 
ಗ್ರಾಮಸ್ಥರಿಗೆ ಅನುಕೂಲವಾಗುವ 
ರೀತಿಯಲ್ಲ ಶೌಚಾಲಯ 
ನಿರ್ಮಿಸುವಂತೆ ಹಲವು ಬಾರಿ ಮನವಿ 
ಮಾಡಿಕೊಂಡಿರುವುದು ನಿಜವೇ: 
ಹಾಗಿದ್ದಲ್ಲ. ಯಾವ 
ಕಾಲಮಿತಿಯೊಳಗೆ ಸಾರ್ವಜನಿಕ 
ಉಪಯೋಗಕ್ಷಾಗಿ ಸಾಮೂಹಿಕ 
ಶೌಚಾಲಯ ನಿರ್ಮಿಸಲಾಗುವುದು; 
(ಸಂಪೂರ್ಣ ವಿವರ ಸೀಡುವುದು) 


ತೆಗ್ಗಿ ಗ್ರಾಮದಲ್ಲ ಈಗಾಗಲೇ 3 ಸಮುದಾಯ ಶೌಚಾಲಯ, 2 
ಸಾಮೂಹಿಕ ಶೌಚಾಲಯ ಮತ್ತು 4 ಸ್ಥಳಗಳಲ್ಲ ವೈಯಕ್ತಿಕ ಒಡೆತನದ 
ಗುಂಪು ಶೌಚಾಲಯ ನಿರ್ಮಾಣ ಮಾಡಿ ನೀರಿನ ಸೌಲಭ್ಯ ಒದಗಿಸಿ, 
ಸಾರ್ವಜನಿಕರ ಉಪಯೋಗಕ್ಕೆ ಒದಗಿಸಲಾಗಿದೆ ಹಾಗೂ 1 
ಸಮುದಾಯ ಶೌಚಾಲಯ ಕಾಮಗಾರಿ ಪ್ರಗತಿಯಲ್ಲರುತ್ತದೆ. 


2 


(ಈ) 


ಸದರಿ ಗ್ರಾಮ ಪಂಚಾಯುತಿಯಲ್ರ 
ಸರ್ಕಾರಿ ಹಾಗೂ ಖಾಸಗಿ ಬಸ್‌ 
ನಿಲ್ದಾಣ ಮತ್ತು ಸೇಡಜ ಪ್ಲಾಟ್‌ 
(ಲಡ್ಡು ಮುತ್ಯಾನ ಗುಡಿ ಹತ್ತಿರ) 
ಬಡಾವಣೆಯಲ್ಪ ಶೌಚಾಲಯ 
ನಿರ್ಮಿಸಲು ಕ್ರಮ 
ಕೈಗೊಳ್ಳಲಾಗುವುದೇ? (ವಿವರ 
ನೀಡುವುದು) 


ಸರ್ಕಾರಿ, ಖಾಸಗಿ ಬಸ್‌ ನಿಲ್ದಾಣ ಸೇಡಜ ಪ್ಲಾಟ್‌ಗಳಲ್ಲ ಸಮುದಾಯ 
ಶೌಚಾಲಯ ನಿರ್ಮಾಣ ಮಾಡಲು ಸರ್ಕಾರಿ ಗ್ರಾಮ ಠಾಣ 
ಸ್ಥಳಾವಕಾಶ ಲಭ್ಯವಿಲ್ಲದ ಕಾರಣ ನಿರ್ಮಿಸಲು ಸಾಧ್ಯವಾಗಿರುವುದಿಲ್ಲ 
ಹಾಗೂ ಈ ಬಡಾವಣಿೆಯಲ್ಲ ವೈಯಕ್ತಿಕ ಗೃಹ ಶೌಚಾಲಯದ 
ಸೌಲಭ್ಯ ಒದಗಿಸಲಾಗಿದೆ. 


